ಕರ್ನಾಟಿಕೆ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1965 . 
ಶ್ರೀ ಯು.ಬಿ. ವೆಂಕಟೇಶ್‌ 
ಸದಸ್ಯರ ಹೆಸರು ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 16.03.2022 
[ಕಸಂ [ ಪ್ರಶ್ನೆಗಳು NN ಉತ್ತರ 

ಅ. |ಕೆ.ಅರ್‌.ಐ.ಡಿ.ಎಲ್‌. ವತಿಯಿಂದ ಕೆ.ಅರ್‌.ಐ.ಡಿ.ಎಲ್‌. ವತಿಯಿಂದ 
ಕೈಗೊಳ್ಳಲಾದ ಕಾಮಗಾರಿಗಳ ಕುರಿತು | ಕೈಗೊಳ್ಳಲಾದ ಕೆಲವು ಕಾಮಗಾರಿಗಳ 
ಹಲವಾರು ಆಕ್ರಮ, ವಂಚನೆ, | ಅನುಷ್ಠಾನದಲ್ಲಿ  ಲೋಪವಾಗಿರುವ ಬಗ್ಗೆ 
ಭ್ರಷ್ಠಾಚಾರ ಹಾಗೂ ನಕಲು ಬಿಲ್‌! ಸರ್ಕಾರಕ್ಕೆ ದೂರುಗಳು ಬಂದಿರುತ್ತವೆ. 
ಪಾವತಿ ಬಗ್ಗೆ ದೂರು / ಆರೋಪಗಳು 

"| ಕೇಳಿ ಬಂದಿರುವುದು ನಿಜವೇ: 

ಆ. [ಹಾಗಿದಲ್ಲಿ, ಕಳೆದ 3 ವರ್ಷಗಳ ಹಗರಣ ದೂರುಗಳಿಗೆ ಸಂಬಂಧಿಸಿದಂತೆ 3 ವರ್ಷಗಳ 
ವಿವರಗಳನ್ನು ನೀಡುವುದು:. ವಿವರಗಳನ್ನು ಅನುಬಂಧ “ಅ” ನಲ್ಲಿ ನೀಡಿದೆ. 

ಇ. | ಎಷ್ಟು ಪ್ರಕರಣಗಳಲ್ಲಿ ಆರೋಪಗಳು; ' ಕರ್ನಾಟಕ ಲೊಣಾಯುಕ್ತದಿಂದ ಕೆಲವು 
ಸಾಭೀತಾಗಿ ಸಂಬಂಧಿಸಿದ ಸಿಬ್ಬಂದಿ / ಪ್ರಕರಣಗಳಲ್ಲಿ ನೀಡಿರುವ ಶಿಫಾರಸ್ಸಿನಂತೆ 
ಅಧಿಕಾರಿಗಳ ಮೇಲೆ ಕ್ರಮ | ದಂಡನಾಬೇಶಗಳನ್ನು ಹೊರಡಿಸಲಾಗಿರುತ್ತದೆ. 
ಜರುಗಿಸಲಾಗಿದೆ? (ವಿವರ | ಮುಂದುವರೆದು, ಇಲಾಖಾ ವಿಚಾರಣೆ ನಡೆದು 
ಒದಗಿಸುವುದು) ಆರೋಪಗಳು ಸಾಭೀತಾದ ಪ್ರಕರಣಗಳಲ್ಲಿಯೂ 

ಸಹ ಆರೋಪಿತ ಅಧಿಕಾರಿಗಳ ವಿರುದ್ಧ 


ದಂಡನಾದೇಶಗಳನ್ನು ಹೊರಡಿಸಲಾಗಿರುತ್ತದೆ, 
ವಿವರಗಳನ್ನು ಅನುಬಂಧ “ಅ” ನಲ್ಲಿ ನೀಡಿದೆ. 


ಸಂಖ್ಯೆ: ಗ್ರಾಅಪ:1 5ನೇವಿಸ:200/75:ಆರ್‌.ಆರ್‌.ಸಿ:2021 


ಗ್ರಾಮೀಣಾಭಿವ್ಯಜ್ಞೆ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 247 (1965) 


ಪ್ರಶ್ನೆ ಕೇಳಿರುವವರ ಹೆಸರು ಶ್ರೀ ಯು.ಬಿ.ವೆಂಕಟೀಶ್‌ 
(ನಾಮ ನಿರ್ದೇಶನ ಹೊಂದಿದವರು) 


ಆರೋಪದ ವಿವರ 


1 ಯನ್‌ ಓಯಸೀಸ್‌ ಬ್ಯಾಂಕ್‌, ಕುಳಾಯಿ 
ಶಾಖೆಯಲ್ಲಿ ನಿಗಧಿತ ಠೇವಣಿಯಾಗಿ ರೂ.55.00 ಕೋಟಿ ಹಣವನ್ನು ಇರಿಸಿದ್ದ, ಸದರಿ 
೦೫, ಕುಳಾಯಿ ಶಾಖೆಯಲ್ಲಿ ನಿಗಧಿತ ಠೇವಣಿಯಾಗಿ ಬಾಬ್ದನ್ನು ಬ್ಯಾಂಕಿನ: ಸಿಬ್ಬಂದಿಗಳು ಇತರರೊಂದಿಗೆ ಶಾಮೀಲಾಗಿ, ದುರುಪಯೋಗ 
ಪಡಿಸಿಕೊಂಡಿದ್ದರು. ಸದರಿ ಮೊತ್ತವನ್ನು ಕರ್ನಾಟಿಕ ಸರ್ಕಾರದ ಹಾಗೂ ಸಂಸ್ಥೆಯ 


ಪರಿಶ್ರಮದಿಂದ ದಿನಾಂಕ 28-02-2022 ರಂದು ಹಿಂಪಡೌಯಲು ಸಾಧ್ಯವಾಗಿದ್ದು, ಹಣ 
ಹಿಂತಿರುಗಿ ಬಂದಿರುತ್ತದೆ. | pS 


ಇರಿಸಿದ್ದು, ಸದರಿ ಬಾಬ್ದನ್ನು ಬ್ಯಾಂಕಿನ ಸಿಬ್ಬಂದಿಗಳು ಇತರರೊಂದಿಗೆ 
ಶಾಮೀಲಾಗಿ, ದುರುಪಯೋಗ ಪಡಿಸಿಕೊಂಡಿರುವ ಕುರಿತು. 


ಮಾನ್ಯಶ್ರೀ. ಎ. ನಾರಾಯಣಸ್ವಾಮಿ, Mnister of State for Social Justice and 
Empowerment, Government of |nರೆ/8 ಇವರು ಅನೇಕಲ್‌ ವಿಧಾನಸಭಾ ಕ್ಸೇತ್ರ!. 
ವ್ಯಾಪ್ತಿಯಲ್ಲಿ 2018-19 ರಿಂದ 2020-21ನೇ ಸಾಲಿನವರೆನಿಗೆ -ಕ್ರೌಡೊಂಡ. ವಿವಿಧ ಇಲಾಖೆಯ ಹಲವು[ಮಾನ್ಯ ಸಚಿವರ ದೂರಿನನ್ವಯ ಆನೇಕಲ್‌. ವಿಧಾನಸಭಾ -ಕ್ಷೇತ್ರದ ವ್ಯಾಪ್ತಿ ಯಲ್ಲಿ 2018-19 ರಿಂದ 2020- 
ಯೋಜನೆಯಡಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಸಿಸಿ. ರಸ್ತೆ, ಚರಂಡಿ, ಡಾಂಬರೀಕರಣ, ಸ್ಕಶಾನ[2 1ನೇ ಸಾಲಿನಪರೆವಿಗೆ ಕೈಗೊಂಡ ವಿವಿಧ ಇಲಾಖಯ ಹಲವು, ಯೋಜನೆಯಡಿಯಲ್ಲಿನ ಮೂಲಭೂತ 
ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗಳನ್ನು ಕೃೈದೊಂಡಿದ್ದು, ಸದರಿ ಕಾಮಗಾರಿಗಳ ಪ್ರಾರಂಭಿಸುವ|ಸಾಕರ್ಯಣಗಳಾದ ಸಿ.ಸಿ. ರಸ್ತೆ, ಚರೆಂಡಿ, ಡಾಂಬರೀಕರಣ, ಸ್ಯಶಾನ ಅಭಿವೃದ್ಧಿ ಹಾಗೂ ವಿವಿಧ 
ಸಮಯದಲ್ಲಿ ಅನುಸರಿಸಬೇಕಾದ ತಾಂತ್ರಿಕ ಕ್ರಮಗಳನ್ನು ಅನುಸರಿಸದೇ ಕಳಪೆ ಕಾಮುಗಾರಿಗಳನ್ನು|ಫಾಮಗಾರಿಗಳನ್ನು ಪ್ರಾರಂಭಿಸುವ ಸಮಯದಲ್ಲಿ ಅನುಸರಿಸಬೇಕಾದ ತಾಂತ್ರಿಕ ಕ್ರಮಗಳನ್ನು ಅನುಸರಿಸದೇ 
ಕೈಗೊಳ್ಳಲಾಗಿರುವುದಾಗಿಯೂ, ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಗೊಂಡಂತೆ ಕಾಮಗಾರಿಗಳ ಕಳಪೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುವ ಹಾಗೂ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಣೊಂಡಂತೆ 
ಹೆಸರುಗಳನ್ನು ಪುನರಾವರ್ತನೆ ಮಾಡಿ, ಒಂದೇ ಕಾಮಗಾರಿಗಳಿಗೆ ಬೇರೆ ಬೇರೆ ಇಲಾಖೆಗಳಡಿಯಲ್ಲಿ| ಕಾಮಗಾರಿಗಳ ಹೆಸರುಗಳನ್ನು ಪುನರಾವರ್ತನೆ ಮಾಡಿ, ಒಂದೇ ಕಾಮಗಾರಿಗಳಿಗೆ ಬೇರೆ ಬೇರೆ 
gp i) ಮ ನ FS cn ಇಲಾಖೆಗಳಡಿಯಲ್ಲಿ ಅನುದಾನವನ್ನು ಪಡೆದು, ಸರ್ಕಾರದ ಹಣವನ್ನು ದುರ್ಬಳಳಕಿ ಮಾಡಿಕೊಂಡಿರುವ 
ಡೆನಲಪ್‌ಮೆಂಟ್‌ ಲಿಮಿಟೆಡ್‌ನ ಹಲವು ಸಿಬ್ಬಂದಿಗಳು ಬೇರೆ ಇಲಾಣಿ ಅಡಿಯಲ್ಲಿ ನಿರ್ವಹಿಸಿರುವ ನ ಮ US ಸಳ ರಸಲುತಂಸಾರದನ್ನು 
ಕಾಮಗಾರಿಗಳಿಗೆ ಮತ್ತೊಂದು ಇಲಾಖೆಯ ಕಾಮಗಾರಿ ಅನುದಾನ ಪಡೆದು, ದುರ್ಬಳಕೆ ಮಾಡಿರುವ Ka ಖಿ pi 
ಬಗ್ಗೆ ಹಲಪು ಆರೋಪಗಳು ಸಹೆ ಬಂದಿದ್ದು, ಕೂಡಲೇ ಈಂತ್ರಿಕ ಸಮಿಶಿಯೊಂದನ್ನು ರಚಿಸಿ, ಸೂಕ್ತ 
ಕಮ ಕೈಗೊಳ್ಳಲು ಕೋರಿರುವ ಕುರಿತು. 


Page 1 


ಆರೋಪದ ವಿವರ ಕೈಗೊಂಡ ಕ್ರಮ 


ಕಲಬುರನಿ ನಗರದಲ್ಲಿನ ' ಅಬ್ದುಲ್‌ ನಜೀರ್‌ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ' 
ಪ್ರಾದೇಶಿಕ ತರಬೇತಿ ಕೇಂದ್ರ ಕಟ್ಟಿಡ ಹಾಗೂ ಜಿಲ್ಲಾ ಪಂಚಾಯತ್‌ ಸಂಪನ್ಮೂಲ ಕೇಂದ್ರ 
ಕಲಬುರಗಿ ನಗರದಲ್ಲಿನ ಅಬ್ದುಲ್‌ ನಜೀರ್‌ ರಾಜ್ಯ ಗ್ರಾಮೀಣ ಅಭಿವೃದ್ಧಿ |ಕೆಟ್ಟಿಡಗಳ ಕಳಪೆ ಕಾಮಗಾರಿಗಳ ಕುರಿತು ವರದಿ ಬಂದಿದ್ದು, ಈ ಸಂಬಂಧ ತಪ್ಪಿತಸ್ಥ 
ಸಂಸ್ಥೆಯ ಪ್ರಾದೇಶಿಕ ತರಬೇತಿ ಕೇಂದ್ರ ಕಟ್ಟಿಡ ಹಾಗೂ ಜಿಲ್ಲಾ ಪಂಚಾಯತ್‌|ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೌಯನ್ನು ನಡೆಸಲು ಕ್ರಮವಹಿಸಲಾಗಿರುತ್ತದೆ. 
ಸಂಪನ್ಮೂಲ ಕೇಂದ್ರ ಕಟ್ಟಿಡಗಳ ಕಾಮಗಾರಿ ಕುರಿತು - " ಮುಂದುವರೆದು, ಕಳಪೆ ಕಾಮಗಾರಿಗಳನ್ನು ಸರಿಪಡಿಸಲು ಕ್ರಮವಹಿಸಿದ್ದು, ಇದಕ್ಕಾಗುವ 
B ವೆಚ್ಚವನ್ನು ಕೂಡಾ ಸಂಬಂಧಿಸಿದ "ಅಧಿಕಾರಿಗಳಿಂದ ವಸೂಲಿ ಮಾಡಲು 
ಕ್ರಮವಹಿಸಲಾಗುವುದು. 


ಅಕ್ರಮಗಳ ಕುರಿತು ಪಂಚನಕಮ ಸಮಿತಿ ರಚಿಸಿದ್ದು, ಸದರಿ ಸಮಿತಿಯು ಸಲ್ಲಿಸಿದ ವರದಿಯ 
ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು 
ಆದೇಶಿಸಲಾಗಿದೆ. 


ಪ ವಿಭ ಕಾಮಗಾರಿಗಳ ನಿರ್ವಹಣೆಯಲ್ಲಿ 
ಅಕ್ರಮ ನಡೆದಿದೆ ಎಂದು ಬಂದಿರುವ ದೂರು ಕುರಿತು. ; 


ಸಂಸ್ಥೆಯ ಮಂಡ್ಯ ಉಪ 
ಕೊರತೆ ಬಂದಿರುವ ದೂರು ಕುರಿತು ಣೆಯು ಪ್ರಗತಿಯಲ್ಲಿರುತ್ತದೆ. 


ಜಿಲ್ಲೆಯಡಿಯ ನದಿಗಳಿಂದ ಮರಳನ್ನು ತೆಗೆದು ಸರ್ಕಾರಿ ಬಂದಂತಹ ದೂರಿಗೆ ಸಂಬಂಧಿಸಿದಂತೆ ಆಪಾದಿತ ಅಧಿಕಾರಿ! ಸಿಬ್ಬಂದಿಗಳ ವಿರುದ್ಧ ಇಲಾಖಾ 
ಬಳಸಲು ಮಂಜೂರಾಗಿದ್ದು, ಸದರಿ ಮರಳಿನ ಅಕ್ರಮ।ವಿಚಾರಣೆಯನ್ನು ನಡೆಸಲು ಆದೇಶಿಸಿದ್ದು, ವಿಚಾರಣಾಧಿಕಾರಿಗಳ ಶಿಫಾರಸ್ಸಿನಂತೆ ಆಪಾದಿತ 
ಗಣಿಕಾರಿಕೆ ನಡೆಸಿರುತ್ತಾರೆಂಬ ದೂರು ಕುರಿತು ಸಿಬ್ಬಂದಿಗೆ ದಂಡನಾದೇಶವನ್ನು ಹೊರಡಿಸಲಾಗಿರುತ್ತದೆ. 


Page 2 


ಆರೋಪದ ವಿವರ ಕೈಗೊಂಡ್‌ ಕ್ರಮ 


ಸಂಸ್ಥೆಯ ರಾಯಚೂರು ವಿಭಾಗದಡಿಯಲ್ಲಿನ ಕಾಮಗಾರಿಗಳನ್ನು ಅರ್ಧಕ್ಕೆ ನಿಲ್ಲಿಸಿ, ಆರ್ಥಿಕ 
ಅವ್ಯವಹಾರ, ಕಳಪೆ ಕಾಮಗಾರಿ ನಡೆಸಿರುತ್ತಾರೆಂದು ರಾಯಚೂರು ಜಿಲ್ಲೆಯ ಚುನಾಯಿತ 
ಸದಸ್ಯರು ದೂರಿದ್ದು, ಈ ಸಂಬಂಧ ಸಕಾರದಿಂದ ನಿವೃತ್ತ ನ್ಯಾಯಾಧೀಶರಿಂದ 

ವಿಚಾರಣೆಯನ್ನು ನಡೆಸಲು ಆದೇಶಿಸಲಾಗಿತ್ತು. ಅದರಂತೆ ವಿಬಾರಣೆಯನ್ನು ನಡೆಸುತ್ತಿರಲಾಗಿ, 
ಸಂಸ್ಥೆಯ ರಾಯಚೂರು .ವಿಭಾಗದಡಿಯಲ್ಲಿನ ಕಾಮಗಾರಿಗಳನ್ನು ಅರ್ಧಕ್ಕೆ ನಿಲ್ಲಿಸಿ, ಅಪಾದಿತ ಅಧಿಕಾರಿಗಳಲ್ಲಿ ಕೆಲವರು ಮಾನ್ಯ ನ್ಯಾಯಾಲಯದಿಂದ ವಿಚಾರಣೆಗೆ 
ಆಫ ಅವ್ಯವಹಾರ, ಕಳಪೆ ಕಾಮಗಾರಿ ನಡೆಸಿರುತ್ತಾರೆಂದು ರಾಯಚೂರು ತಡೌಯಾಜ್ಞೆಗಳನ್ನು ತಂದಿದ್ದರು. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ 
ಜಿಲ್ಲೆಯ ಚುನಾಯಿತ ಸದಸ್ಯರು ದೂರಿದ್ದು, ಸದರಿ ದೂರಿನ್ನು ಕುರಿತು. ಮಾನ್ಯ "ನ್ಯಾಯಾಲಯವು ಸರ್ಕಾರವು ವಿಚಾರಣೆಗಾಗಿ ನಿವೃತ್ತ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಿರುವುದನ್ನು ರದ್ದುಗೊಳಿಸಿ, ತಡೆಯಾಜ್ಞೆ; ಗಳನ್ನು 
ತೆರವುಗೊಳಿಸಿ, ಸಂಸ್ಥೆಯು ಇಲಾಖಾ ವಿಚಾರಣೆಯನ್ನು ನಡೆಸಬಹುದೆಂದು ತೀರ್ಪನ್ನು 
ನೀಡಿತ್ತು. ಅದರಂತೆ ಸಂಸ್ಥೆಯಿಂದ ನಿವೃತ್ತ ಪ್ರಧಾನ - ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಿ, ವಿಜಾರಣಿಯನ್ನು ನಡೆಸಲಾಗುತಿ ರುತ್ತದೆ. 


ಮಾನ್ಯ ಲೋಕಾಯುಕ್ತ 'ಪ್ರಾಧಿಕಾರವು ಕಾಮಗಾರಿಯನ್ನು ನಿರ್ವಹಿಸದೇ 'ಸುಳ್ಳು ಲೆಕ್ಕಪತ್ರ 
ಸಲ್ಲಿಸಿರುವುದು ಕಂಡುಬಂದಿರುಪುದಾಗಿ ವರದಿ ಮಾಡಿ ಸಂಬಂಧಿಸಿದ ಅಧಿಕಾರಿಯಪರಿಂದ 
ರೂ.75.00 ಲಕ್ಸಗಳನ್ನು ವಸೂಲಿ ಮಾಡಲು ಶಿಫಾರಸ್ಸು ಮಾಡಿದ್ದು, ಅದರಂತೆ 
ದಂಡನಾದೇಶವನ್ನು ಹೊರಡಿಸಲಾಗಿರುತ್ತದೆ. 


ಕರ್ನಾಟಿಕ ಲೋಕಾಯುಕ್ತ ಇಲಾಖೆಗೆ ಬಂದಂತಹ ದೂರನ್ನು ಆಧರಿಸಿ ಸಂಬಂಧಿಸಿದಂತೆ 
ಆಪಾದಿತ ಅಧಿಕಾರಿ! ಸಿಬ್ಬಂದಿಗಳ ವಿರುದ್ಧ ಹಣ ಅಸ ಶಿಫಾರಸ್ಸು ಮಾಡಿದ್ದು, 
ಅದರಂತೆ ಆಪಾದಿತ ಅಧಿಕಾರಿ/ ಸಿಬ ಂದಿಗಳಿಣೆ ದಂಡನಾಬೇಶವನ್ನು ಹೊರಡಿಸಲಾಗಿರುತ್ತದೆ. 


Page 3 


ಆರೋಪದ ವಿವರ 


ಮಾನ್ಯ ಲೋಕಾಯುಕ್ತರು ದಿನಾಂಕ 28-02-2022: ರಂದು ಸರ್ಕಾರಕ್ಕೆ ಸಲ್ಲಿಸಿರುವ 

. k i ವರದಿಯಲ್ಲಿ ಬಿಬಿಎಂಪಿಯಡಿಯ ರಾಜರಾಜೇಶ್ವರಿ ನೆಗರ ಸ್ನೇತ್ರದಲ್ಲಿ 114 ಕಾಮಗಾರಿಗಳನ್ನು 
ಬಿಬಿಎಂಪಿಯಡಿಯ ರಾಜರಾಜೇಶ್ವರಿ ನಗರ ಕ್ನೇತ್ರದಲ್ಲಿ 114" ಕಾಮಗಾರಿಗಳನ್ನು ನಿರ್ವಹಿಸದೇ ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆಯೊಂದಿಣೆ ನ ಅಧಿಕಾರಿಗಳು ಆರ್ಥಿಕ 
ನಿರ್ವಹಿಸದೇ ರೂ.118.26 ಕೋಟಿಗಳಷ್ಟು ಅಕ್ತಮ ನಡೆಸಿರುತ್ತಾರೆಂದು ಮಾನ್ಯ ಅವ್ಯವಹಾರ ನಡೆಸಿರುತ್ತಾರೆಂದು ವರದಿ "ಸಲ್ಲಿಸಿದ್ದರು: ಈ ಸಂಬಂಧ ಪೂರ್ಣ ವಿವರಗಳನ್ನು 
ಲೋಕಾಯುಕ್ತರು ಸರ್ಕಾರಕ್ಕೆ ನೀಡಿರುವ ಶಿಫಾರಸ್ಸು ಕುರಿತು. ದಂ ಪಡೆಯಲು ಕ್ರಮ ವಹಿಸಲಾಗಿದ್ದು, ವಿವರಗಳನ್ನು ಪಡೆದು, ಸಂಸ್ಥೆಯ 
ಸಂಬಂಧಿಸಿದ ಅಧಿಕಾರಿ/ಸಿಬ್ಬಂದಿಯು ವಿರುದ್ದ ನಿಯಮಾನುಸಾರ ಶಿಸ್ತು ಕ್ರಮ ಜರಿನಿಸಲು 
ಕ್ರಮ ವಹಿಸಲಾಗಿರುತ್ತದೆ. 


ಶ್ರೀ.ಸಿ.ೆ. 8ರಣ್‌ ಕುಮಾರ್‌, ಬೆಂಗಳೂರು ನಿವಾಸಿ ರವರು ಬೆಂಗಳೂರು ದಕ್ಸಿಣ 
ತಾಲ್ಲೂಕು ಕೆ. ಗೊಲ್ಲಹಳ್ಳಿ ಧಮ ಪಂಚಾಯತಿ ವ್ಯಾಪ್ತಿಯ ಗೋಣಿಮರ ಗ್ರಾಮದ 
ಸರ್ಮೇ ನಂ.6/1ಎ ಪೈಕಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿನ ಸೃತ್ತಿನ ಸಂ:171 
ಖಾಸಗಿ ಸ್ವತ್ತಾಗಿದ್ದು, ಸದರಿ ಸ್ವತ್ತಿನಲ್ಲಿ ಕಆರ್‌ಬಡಿವಿಲ್‌ ಸಂಸ್ಥೆಯು 
ಅಸವೇರ್ಶವರ ಸಮಯ ಭವನ br ಕಾಮಾಗಾರಿಯನ್ನು ಅಕ್ರಮವಾಗಿ 
ನಿರ್ಮಸಿರುತ್ತದೆ ಎಂಬ ದೂರು ಕುರಿತು. 


ಬಂದಂತಹ ದೂರನ್ನು ಆಧರಿಸಿ, ಸಂಬಂಧಿಸಿದ ಹಿಬ್ಬಂದಿಗಳಿಗೆ ಕಾರಣ ಕೇಳುವ 
ಹೋಟೀಸ್ಸನ್ನು ಜಾರಿ ಮಂಣಡಲಾಗಿರುತದೆ. ಎಂಟುವಕಯ. ಸದರಿ ಸ್ವತ್ತಿನ ಮಾಲೀಕರಾದ 
ಶ್ರೀ.ಆರ್‌. ಲಕ್ಸ್ಯ ಯ್ಯರವರು ವೈಯಕ್ತಿಕ ಕಾರಣಗಳಿಂದ ಹಾಲಿ ಸದರಿ ಸ್ವತ್ತನ್ನು ಬಸವೇಶ್ವರ 
ಸಮುದಾಯ ವನ ನಿರ್ಮಾಣ ಕಾಮಗಾರಿಗೆಂದು, ಸರ್ಕಾರದ ಹೆಸರಿಗೇ ನೊಂದಾಯಿಸಿ 
ನೀಡಿರುತ್ತಾರೆ. 


ದೂರಿಗೆ ಸಂಬಂಧಿಸಿದಂತೆ ಮಾನ್ಯ ಲೋಕಾಯುಕ್ತ ಪ್ರಾಧಿಕಾರದಿಂದ “ಬಂದಂತಹ 
ಶಿಫಾರಸ್ಸಿನಂತೆ ಆರೋಪಿತ ಅಧಿಕಾರಿಯಾದ ಶ್ರೀ ಹೆಚ್‌ ಹೆಟ್‌.ಅವಾರಿ, ನಿವೃತ್ತ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರು ಇವರ ನಿವೃತ್ತಿ 'ನಂತರದ ಸೌಲಭ್ಯಗಳಿಂದ ಶೇ.10% ರಷ್ಟನ್ನು 
ಕಡಿತಗೊಳಿಸಲು ದಂಡನಾದೇಶವನ್ನು ಎಲಟಿದ. 


ಜೇವರ್ಗಿ ತಾಲ್ಲೂಕಿನ ಬಿಳವಾರ ಗ್ರಾಮದಲ್ಲಿ ಯುನಾನಿ ಆಸ್ಪತ್ರೆ ಕಟ್ಟಿಡ 
ನಿರ್ಮಾಣ ಸಂಬಂಧ ಮುಂಗಡ ಹಣ ಪಡೆದು ಕಾಮಗಾರಿಯನ್ನು ಪ್ರಾರಂಭಿಸಲು 
ವಿಳಂಭ ಮಾಡಿರುತ್ತಾರೆಂಬ ಆರೋಪ ಕುರಿತು. 


Page 4 


ಆರೋಪಬ್‌ ವಿವರ 


ಸಿಂಧನೂರು ತಾಲ್ಲೂಕಿನಲ್ಲಿ ಮಂಜೂರಾದ ಕಾಮಗಾರಿಯನ್ನು ನಿರ್ವಹಿಸದೇ ಸದರಿ 


ಅನುದಾನದಲ್ಲಿ ಬೇರೆ ಕಾಮಗಾರಿಗಳನ್ನು ನಿರ್ವಹಿಸಿರುವ ಕುರಿತು 


ಬಾಗಲಕೋಟೆ ಜಿಲ್ಲೆಯ ಭಗವತಿ ಗ್ರಾಮಕ್ಕೆ 5ನೇ ಹಂತ ಸುವರ್ಣ ಗ್ರಾಮೋದಯ 


ಯೋಜನೆಯಡಿಯಲ್ಲಿ 35 ಕಾಮಗಾರಿಗಳನ್ನು 


ಅನುಮೋದನೆಯಾಗಿದ್ದರೂ ಸಂಸ್ಥೆಯಿಂದ ಕೇವಲ 13 ಕಾಮಗಾರಿಗಳನ್ನು ಮಾತ್ರ 


ನಿರ್ವಹಿಸಿರುಪುದಾಗಿ ಬಂದಿರುವ ಆಪಾದನೆ ಕುರಿತು 


ಸ್‌ 


ಸಂಸ್ಥೆಯ ವಿವಿಧ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಹಾಗೂ ನಿರ್ವಹಣೆಗೆ 
ಕುರಿತಂತೆ ಸಾರ್ವಜನಿಕರಿಂದ ಬಂದಂತಹ ದೂರುಗಳಿಗೆ ಸಂಬಂದಿಸಿದಂತೆ ಮಾನ್ಯ 


ಲೋಕಾಯುಕ್ತ ಪ್ರಾಧಿಕಾರವು ಇಲಾಖಾ ವಿಚಾರಣೆಗೆ 
ಲೋಕಾಯುಕ್ತ ಸಂಸ್ಥೆಗೆ ವಹಿಸಲು ಕೋರಿರುವ ಕುರಿತು 


ಕೈಗೊಂಡ ಕ್ರಮ 


ದೂರಿಗೆ ಸಂಬಂಧಿಸಿದಂತೆ . ಮಾನ್ಯ. ಲೋಕಾಯುಕ್ತ ಪ್ರಾಧಿಕಾರದಿಂದ ಬಂದಂತಹ 
ಶಿಫಾರಸ್ಸಿನಂತೆ ಆರೋಪಿತ ಅಧಿಕಾರಿಯಾದ ಶ್ರೀ ಆನಂದ್‌, ಕೆರಿಯ ಅಭಿಯಂತರರು ಇವರಿಗೆ 
ನಾಲ್ಕು ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆಹಿಡಿಯಲು ಹಾಗೂ ಸದರಿಯವರ 
ಪದೋನ್ನತಿಯನ್ನು - ನಾಲ್ಕು ವರ್ಷಗಳ ಕಾಲ ಮುಂದೂಡಿ ಬಂಡನಾದೇಶವನ್ನು 
ಹೊರಡಿಸಲಾಗಿದೆ. 


ದೂರಿಣಿ ಸಂಬಂಧಿಸಿದಂತೆ ಮಾನ್ಯ ಲೋಕಾಯುಕ್ತ ಪ್ರಾಧಿಕಾರದಿಂದ ಬಂದಂತಹ 
ಶಿಫಾರಸ್ಸಿನಂತೆ ಆರೋಪಿತ ಅಧಿಕಾರಿಯಾದ ಶ್ರೀ ಆರ್‌.ಎಫ್‌.ಗಲಗಲಿ, ಸಹಾಯಕ 
ಕಾರ್ಯಪಾಲಕ ಅಭಿಯಂತರರು ಇವರ ವೇತನವನ್ನು ಸಂಚಿತ ಪರಿಣಾಮ ಸಹಿಕವಾಗಿ 
ನಾಲ್ಕು ಘಟ್ಟಿಗಳನ್ನು ಇಳಿಸಿ, ನಿಗಧಿಪಡಿಸಲಾಗಿದೆ ಹಾಗೂ. ಸದರಿಯಹರ ಪದೋನ್ನತಿಯನ್ನು 
ಮೂರು ವರ್ಷಗಳ ಕಾಲ ಮುಂದೂಡಿ ದಂಡನಾದೇಶವನ್ನು ಹೊರಡಿಸಲಾಗಿದೆ. 


ನಿರ್ವಹಿಸಲು 


ಮಾನ್ಯ ಲೋಕಾಯುಕ್ತ ಪ್ರಾಧಿಕಾರವು ಕೆಆರ್‌ಐಡಿಎಲ್‌ ಸಂಸ್ಥೆಯ ವಿವಿಧ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ" ಹಾಗೂ ನಿರ್ವಹಣೆಗೆ ಕುರಿತಂತೆ ಸಾರ್ವಜನಿಕರಿಂದ ಬಂದಂತಹ 

ದೂರುಗಳಿಗೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಯನ್ನು ಮಾನ್ಯ ಲೋಕಾಯುಕ್ತ 
ಪ್ರಕರಣವನ್ನು if 
4 ಪ್ರಾಧಿಕಾರಕ್ಕೆ ಹಹಿಸಲು ಕೋರಿರುವಂತೆ ಎಲ್ಲಾ ಪ್ರಕರಣಗಳನ್ನು ವಿಚಾರಣೆಗಾಗಿ ಪ್ರಾಧಿಕಾರಕ್ಕೆ 
ವಹಿಸಿ ಆದೇಶಿಸಲಾಗಿರುತ್ತದೆ. 


as 
ವ್ಯವಸ್ಗ ಆಳ ನಿರ್ದೇಶಕರು 
ಕೆಆರ್‌ ಐಡಿಎಲ್‌ ಬೌಂಗಳೂರು 


Page 5 


